ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ವೆ' ಸಂಖ್ಯೆ | 2044 
ಮಾನ್ಯ ಸದಸ್ಯರ ಹೆಸರು ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ 
ಪ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 24.03.2021 
ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ತ್ರ. ಪ್ರಶ್ನೆ ಉತ್ತರ 
ಸಂ 
ಅ) |ರಾಜ್ಯದ ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಕಲ್ಮಾಣ ಇಲಾಖೆ 
ಕಲ್ಯಾಣ ಇಲಾಖೆಯಲ್ಲಿರುವ ಹಿಂದುಳಿದ : ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿರುವ 
ಯೋಜನೆಗಳು ಯಾವುವು; (ವಿವರ | ಯೋಜನೆಗಳ ವಿವರವನ್ನು ಇಲಾಖಾ ಅಂತರ್ಜಾಲ 
ನೀಡುವುದು) https:/ karnataka. gov.in/ ರಲ್ಲಿ ಒದಗಿಸಲಾಗಿದೆ. 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದಿ, 
ನಿಗಮ ನಿಯಮಿತ 

1. ಸ್ವಯಂ ಉದ್ಯೋಗ ಸಾಲ ಯೋಜನೆ. 

2. ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆ. 

3. ಕರು ಸಾಲ ಯೋಜನೆ 

4. -ಅರಿವು ಶೈಕ್ಷಣಿಕ ಸಾಲ ಯೋಜನೆ 

Fy 

6. 


ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. 
ಯುವಕರಿಗೆ ಬೈಕ್‌ ಖರೀದಿಗೆ ಆರ್ಥಿಕ ನೇರವು. 


ಕರ್ನಾಟಿಕ ಅಲೆಮಾರಿ/ಅರೆ ಅಲೆಮಾರಿ ಅಭಿವೃದ್ದಿ ನಿಗಮ 
ನಿಯಮಿತ 


ಸ್ಪಯಂ ಉದ್ಯೋಗ ಸಾಲ ಯೋಜನೆ 


ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. 

ಭೂ ಖರೀದಿ ಯೋಜನೆ: 

ಮಹಿಳೆಯರಿಗೆ ಸ್ವಯಂ ಸಹಾಯ ಗುಂಪಿನ 
ಮುಖಾಂತರ ಆರ್ಥಿಕ ನೆರವು. 

6. ಚೈತನ್ಯ ಸಹಾಯಧನ ಯೋಜನೆ 


ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ದಿ 
ನಿಗಮ 

7. ಸ್ವಯಂ ಉದ್ಯೋಗ ಸಾಲ ಯೋಜನೆ. 

8. ಸಾಂಪ್ರದಾಯಿಕ ವೃತ್ತಿದಾರರಿಗೆ ಆರ್ಥಿಕ ನೆರವು 
ಯೋಜನೆ 

9. ಅರಿವು ಶೈಕ್ಷಣಿಕ ಸಾಲ ಯೋಜನೆ 

10. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. 

11. ಮಹಿಳೆಯರಿಗೆ. ಸ್ವಯಂ ಸಹಾಯ 
ಮುಖಾಂತರ ಆರ್ಥಿಕ ಸೆರವು. 

ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ದಿ ನಿಗಮ 

1. ಸ್ವಯಂ ಉದ್ಯೋಗ ಸಾಲ ಯೋಜನೆ. 

2 ಸಾಂಪ್ರದಾಯಿಕ ವೃತ್ತಿದಾರರಿಗೆ ಆರ್ಥಿಕ ನೆರವು 
ಯೋಜನೆ 


WWM 


ಗುಂಪಿನ 


ಎರಿ 


, ಅರಿವು ಶೈಕ್ಷಣಿಕ ಸಾಲ ಯೋಜನೆ. - SS 


ಈ | ಕ 


ಕರ್ನಾಟಿಕ ವಿಶ್ಚ್ಲಕರ್ಮ ಸಮುದಾಯಗಳ ಅಭಿವೃದ್ದಿ 
ವಿಗಮ ನಿಯಮಿತ” 

1 ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ಸಾಲ ಯೋಜನೆ. 
2) ಸ್ವಯಂ ಉದ್ಯೋಗ ಸಾಲ ಯೋಜನೆ. 
3) ಬ್ಯಾಂಕ್‌ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ 
ಯೋಜನೆ. 
4) ಅರಿವು ಶೈಕ್ಷಣಿಕ ಸಾಲ ಯೋಜನೆ. 
5) ಗಂಗಾಕಲ್ಯಾಣ ನೀರಾವರಿ ಯೋಜನೆ. 
6) ಮಹಿಳೆಯರಿಗೆ ಮೈಕ್ರೋ ಕೆಡಿಟ್‌ ಸಾಲ ಯೋಜನೆ. 
7 ಕಮ್ಮಾರಿಕೆ, ಅಕ್ಕಸಾಲಿ ಮತ್ತು ಬಡಗಿ ಉದ್ಯಮಿಗಳಿಗೆ ಸಾಲ 
ಯೋಜನೆ 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 
ನಿಯಿಮಿತ 

1. ಸ್ವಯಂ ಉದ್ಯೋಗ ಸಾಲ ಯೋಜನೆ, 

2. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, 

3. ಅರಿವು ಶೈಕ್ಷಣಿಕ ಸಾಲ ಯೋಜನೆ 


ಕರ್ನಾಟಿಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ದಿ ನಿಗಮ 
| ವಿಯವಮಿತ 
1: ಸ್ವಯಂ ಉಬಜ್ಯೋಗ ನೇರ ಸಾಲ ಯೋಜನೆ. 
2. ಅರಿವು ಶೈಕ್ಷಣಿಕ ಸಾಲ ಯೋಜನೆ 
ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ ನಿಯಮಿತ 
1. ಸ್ವಯಂ ಉದ್ಯೋಗ ಸಾಲ ಯೋಜನೆ, 


೭2. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, 
3. ಅರಿವು ಶೈಕ್ಷಣಿಕ ಸಾಲ ಯೋಜನೆ 


ಆ) 


ಕಳೆದ ' 5 


ವರ್ಷಗಳಲ್ಲಿ 
ಇಲಾಖೆಯಡಿಯಲ್ಲಿ ಮೀಸಲಿಟ್ಟ 
ಅನುದಾನ. ಖರ್ಚಾದ ಅನುದಾನ 
ಮತ್ತು ತೆಗೆದುಕೊಂಡ 
ಕಾಮಗಾರಿಗಳು ಯಾವುವು: (ವಿವರ 


ನೀಡುವುದು) 


. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಕಳೆದ 5 ವರ್ಷಗಳಲ್ಲಿ ಇಲಾಖೆಯಡಿಯಲ್ಲಿ ಮೀಸಲಿಟ್ಟ 


ಅನುದಾನ, ಖರ್ಚಾದ ಅನುದಾನದ ವಿವರಗಳು ಈ 
ಕೆಳಕಂಡಂತಿದೆ. 
ಘಡಿ ಆಯವ್ಯಯದಲ್ಲಿ ಬಿಡುಗಡೆ ಖರ್ಚು ಮಾಡಿದ 
ಒದಗಿಸಿದ ಹಣ ಮಾಡಿದ ಹಣ ಹಣ 


2015-16 K 169560.90 16945212 166211.25 


2016-17 221765.00 220914:00 217091.00 


2017-18 279152.00 279152.00 270124.00 


2018-19 269825.00 271092.04 269203.31 


2019-20 298614.94 293900.14 286468.77 


ತೆಗೆದುಕೊಂಡ ಕಾಮಗಾರಿಗಳ ವಿವರಗಳನ್ನು ಇಲಾಖಾ 
ಅಂತರ್ಜಾಲ https://kacdc.karnatak.gov.in/ ರಲ್ಲಿ 
ನೀಡಲಾಗಿದೆ 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ 
ವಿಗಮ ನಿಯಮಿತ 
ಕಳೆದ 5 ವರ್ಷಗಳಿಂದ ಮೀಸಲಿಟ್ಟ ಅನುದಾನ ರೂ.1249.18 
ಕೋಟಿಗಳು "ಮತ್ತು ಖರ್ಚಾದ ಅನುದಾನ ರೂ.1436.60 
ಕೋಟಿಗಳು ವಿವರ ಈ ಕೆಳಕಂಡಂತಿದೆ. 


(ಕೋಟಿ ರೂ.ಗಳಲ್ಲಿ) 

ಈ. | ವರ್ಷ ಮೀಸಲಿಟ್ಟ ಖರ್ಚಾದ 

ಸಂ ಅನುದಾನ ಅನುದಾನ 
1 2015-16 169.17 249.14 
2 2016-17 229.67 244.03 
3 2017-18 379.17 346.99 
4 2018-19 306,17 381.85 
5} 201920 165.00 214.59 
| ಒಟ್ಟು 1249.18 1436.60 


1 ಕರ್ನಾಟಿಕ ಅಲೆಮಾರಿ/ಅರೆ ಅಲೆಮಾರಿ ಅಬಿವ್ಯದ್ಧಿ ನಿಗಮ 
ನಿಯಮಿತ, 2 ಕರ್ನಾಟಿಕ ಮಡಿವಾಳ ಮಾಚಿದೇವ ಅಭಿವೃದ್ದಿ 
“| ನಿಗಮ, 3) ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮಗಳು 
2019-20ನೇ . ಸಾಲಿನಲ್ಲಿ ಸ್ಥಾಪನೆಯಾಗಿದ್ದು, 2020-21ನೇ 
ಸಾಲಿನಿಂದ ಕಾರ್ಯನಿರ್ವಹಿಸುತ್ತಿವೆ. ನಿಗಮಗಳಲ್ಲಿ ಯಾವುದೇ 
ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುತ್ತಿರುವುದಿಲ್ಲ. 


ಕರ್ನಾಟಿಕ ವಿಶ್ನಕರ್ಮ ಸಮುದಾಯಗಳ ಅಭಿವೃದ್ದಿ ನಿಗಮ 
ನಿಯಮಿತ 
ಕಳೆದ 5 ವರ್ಷಗಳಲ್ಲಿ ಮೀಸಲಿಟ್ಟ ಅನುದಾನ ಮತ್ತು 
ಖರ್ಚಾದ ಅನುದಾನದ ವಿವರಗಳು ಈ ಕೆಳಕಂಡಂತೆ ಇರುತ್ತವೆ. 


(ರೂ.ಲಕ್ಷಗಳಲ್ಲಿ) 
LET ಮಪಲಿಕಾಡ್‌ | ಖರ್ಟಾದ" 
ಸಂ ಅನುದಾನ ಅನುದಾನ 
[ POET 700000 7000.00 
7 TTT 2000.0೮ 700ರ 
3 07 750005 250005 
7 TTS 7500.00 7500.00 
ಕ್‌ 709-75 250000 77 
ನಿಗಮದಲ್ಲಿ ಯಾವುದೇ ಕಾಮಗಾರಿಗಳನ್ನು 


ಅನುಷ್ಠಾನಗೊಳಿಸುತ್ತಿರುವುದಿಲ್ಲ. 
ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 


ನಿಗಮದಲ್ಲಿ ಯಾವುದೇ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸುತ್ತಿರುವುದಿಲ್ಲ. 
ಕರ್ನಾಟಿಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ದಿ ನಿಗಮ 
ನಿಗಮದಲ್ಲಿ ಯಾವುದೇ ಕಾಮಗಾರಿಗಳನ್ನು 


ಅನಸುಷ್ಠಾನಗೊಳಿಸುತ್ತಿರುವುದಿಲ್ಲ. 
ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ ನಿಯಮಿತ 


ನಿಗಮದಲ್ಲಿ ಯಾವುದೇ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸುತ್ತಿರುವುದಿಲ್ಲ. 


ಪ್ರಸಕ್ತ ವರ್ಷದಲ್ಲಿ ಇಲಾಖೆಯಲ್ಲಿ 
ಯಾವುದಾದರೂ ಹೊಸ ಯೋಜನೆ 


ಪ್ರಾರಂಭ ಮಾಡಲು ಸರ್ಕಾರ। - ಉದ್ಭವಿಸುವುದಿಲ್ಲ 
ಚಿಂತಿಸಿದೆಯೆಳ - (ವಿವರ 
ನೀಡುವುದು) 


ಸಂಖ್ಯೆಹಿಂವಕ 249 ಬಿಎಂಎಸ್‌ 2021 


(ಕೋಟ ಶ್ರಿ ಸಪೂಜಾರಿ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


